ಕೋವಿಡ್‌-19 ಎಷ್ಟು ಬೇಗ 
ಗ್ರಾಮೀಣ ಭಾರತದಲ್ಲ 
ಹಬ್ಣಬಹುದು? ಗ್ರಾಮೀಣ 
ಪ್ರದೇಶದಲ್ಲ ಶಿಕ್ಷಣದ ಮೇಲೆ ಈ 
ವಿಶ್ವವ್ಯಾಪಿ ಪಿಡುಗು ಯಾವ 
ಪರಿಣಾಮವನ್ನು ಚಜೀರಬಹುದು? 
ಈ ರೋಗದ ವಿರುದ್ಧದ 
ಹೋರಾಟದಲ್ಲಿ "ಆಶಾ' 
ಕಾರ್ಯಕರ್ತೆಯರನ್ನು ಆವು 
ಹೇಗೆ ಸಬಲೀಕರಿಸುತ್ತೇವೆ. 
ಸಾಮುದಾಲುಕ ಮತ್ತು 
ಸಾರ್ವಜನಿಕ ಆರೋಗ್ಯ 
ಮುಂಡದೊಡಗಿಗೆ ಸಂಬಂಧಿಸಿದಂತೆ 
ಗ್ರಾಮೀಣ ಪ್ರದೇಶಗಳು ಒಡ್ಡುವ 
ಕೆಲವೊಂದು ಅವಕಾಶಗಳು 
ಮತ್ತು ಸವಾಲುಗಳು ಹೇಗಿರುತ್ತವೆ. 


ವೆಲ್ಲರೂ ಕೋವಿಡ್‌-19 ಕೆ 

ಸಂಬಂಧಿಸಿದಂತೆ ನಮ್ಯ ಬದುಕಿನಲ್ತ 
ಬೃಹತ್‌ ಸವಾಲುಗಳನ್ನು ಎದುರಿಸುತ್ತಿದ್ದೇವೆ. 
ಕೇವಲ 120 ನ್ಯಾನೊಮೀಟರ್‌ (ಅಂದಾಜು) 
ಗಾತ್ರದ ವೈರಾಣುವೊಂದು (ಜಲಜನಕದ ಅಣುವಿನ 
ಗಾತ್ರ ೦.1 ನ್ಯಾನೊಮೀಟರ್‌) ಕೆಲವೇ 
ತಿಂಗಳುಗಳಲ್ಲ ಇಡೀ ಜಗತ್ತನ್ನೇ ಮಖಾಡೆ 
ಮಲಗಿಸಬಹುದು ಎಂದು ಯಾರು ಎಣಿಸಿದ್ದರು? 
2೦೭೦ರ ಸೆಫ್ಲೆಂಬರ್‌ ಎರಡನೇ ವಾರದ ವೇಳೆಗೆ 
ಜಗತ್ತಿನಾದ್ಯಂತ 2೭.8 ಕೋಟ ಜನ ಸೋಂಕಿಗೆ 
ಒಳಗಾಗಿದ್ದಾರೆ ಎಂದು ವರದಿಮಾಡಲಾಗಿದೆ ಮತ್ತು 
ಸುಮಾರು ಹತ್ತು ಲಕ್ಷ ಜನ ಸಾವಿಗೀಡಾಗಿದ್ದಾರೆ. 
ನಮ್ಮ ದೇಶದಲ್ಲ 4 ಮಿಲಯನ್‌ ಜನ ಸೋಂಕಿಗೆ 
ಈಡಾಗಿದ್ದಾರೆ ಮತ್ತು 75.೦೦೦ ಕ್ಲೂ ಹೆಚ್ಚು ಜನ 
ಸತ್ತಿದ್ದಾರೆ. ಶಈ ಅಂಕಿ ಸಂಖ್ಯೆಗಳು ನೀರಲ್ಲ 
ಮುಳುಗಿದ ಬೃಹತ್‌ ನೀರ್ಗಲ್ಲನ ತುತ್ತ ತುದಿಯ 
ಹಾಗೆ, ಕಣ್ಣಿಗೆ ಗೋಚರವಾಗುವ ಸಣ್ಣ ಭಾಗವಷ್ಟೇ 
ಎನ್ನಬಹುದು. ಸೋಂಕಿಗೆ ತುತ್ತಾದವರ ವಾಸ್ತವ 
ಸಂಖ್ಯೆ ಐದು ಪಟ್ಟು ಹೆಚ್ಚರಬಹುದು. ಘಂ 


ಮಹಾರೋಗವು ವಿನಾಶಕಾರಿಯಾದ ಆರ್ಥಿಕ 
ಹಾಗೂ ಸಾಮಾಜಕ ಅಲ್ಲೋಲಕಲ್ಲೋಲಕ್ಕೂ 
ಕಾರಣವಾಗಿದೆ. 


ಅಂತರರಾಷ್ಟ್ರೀಯ ಪ್ರಯಾಣಿಕರು ಹೊತ್ತು ತಂದ 
ಈ ಸೋಂಕು, ಆರಂಭದಲ್ಲಿ ಅಂತರರಾಷ್ಟ್ರೀಯ 
ವಿಮಾನ ನಿಲ್ದಾಣಗಳರುವ ಮತ್ತು ಜನಸಂಖ್ಯೆ 
ದಟ್ಟವಾಗಿರುವ ನಗರಗಳಗೆ ಹೆಚ್ಚಾಗಿ 
ಸೀಮಿತಗೊಂಡಿತ್ತು. ಆದರೆ ಈಗ ಅದು ಗ್ರಾಮೀಣ 
ಪ್ರದೇಶಗಳಗೂ ಸಹ ಹರಡಿಕೊಂಡಿದೆ. 2೦೭೦ರ 
ಮೇ ತಿಂಗಳ ಮಧ್ಯಭಾಗದಿಂದ ತೆಗೆದುಕೊಂಡರೆ, 
ಆಂಧ್ರಪ್ರದೇಶದಲ್ಲನ ಪ್ರಕರಣಗಕ ಮೂರನೇ 
ಒಂದು ಭಾಗ ಮತ್ತು ಒರಿಸ್ಸಾ ರಾಜ್ಯದಲ್ಲಿನ 
ಪ್ರಕರಣಗಳಕಲ್ಪ್ಲ ಶೇಕಡಾ ಆ೦ ಭಾಗ ಗ್ರಾಮೀಣ 
ಪ್ರದೇಶಗಳಗೆ ಸೇರಿದ್ದವು. ಜಹಾರದಲ್ಲ ಕಂಡು 
ಬಂದ ಪ್ರಕರಣಗಕಲ್ಪ್ಲ ಶೇಕಡಾ 7೦ ರಷ್ಟು ಭಾಗ 
ವಲಸೆ ಕಾರ್ಮಿಕರದ್ದೇ ಆಗಿದ್ದವು. ಗ್ರಾಮೀಣ 
ಪ್ರದೇಶದಲ್ಲ ಪ್ರಕರಣಗಳು ಈಗಲೂ ಸಹ 
ಮಹಾನಗರಗಳಲ್ಪ ಇದ್ದಷ್ಟು ಇಲ್ಲ ನಿಜ. ಆದರೆ ಅದು 


ಐ ಪಂಡೆರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ |! ಜನವರಿ 2021 | 97 


ಖಂಡಿತವಾಗಿ ಹೆಚ್ಚುತ್ತಲೇ ಇದೆ. ನಮ್ಯ 
ಜನಸಂಖ್ಯೆಯಲ್ಲನ ಶೇಕಡಾ 66 ಭಾಗವು 
ಗ್ರಾಮೀಣ ಪ್ರದೇಶಕ್ಕೆ ಸೇರಿದ್ದು, 2೦೭೦ ರ 
ಜುಲೈ ತಿಂಗಳ ಕೊನೆಯ ಭಾಗದ ವೇಳೆಗೆ 
ಒಟ್ಟಾರೆ ಸೋಂಕು ಪ್ರಕರಣಗಳಲ್ಲ ಶೇಕಡಾ 
೨5 ಭಾಗ ಗ್ರಾಮೀಣ ಜನತೆಗೆ ಸೇರಿರುತ್ತದೆ 
ಎಂದು ಅಂದಾಜಸಲಾಗಿದೆ. 


2೨೦1 ರ ಜನಗಣತಿಯ ಪ್ರಕಾರ, 45 
ಕೋಟಗೂ ಹೆಚ್ಚು ಜನ (ಅಥವಾ ನಮ್ಮ 
ಜನಸಂಖ್ಯೆಯ 37% ಭಾಗ) ಆಂತರಿಕ 
ವಲಸೆಗಾರರಾಗಿದ್ದು ಅವರು ಬದುಕುವ 
ದಾರಿಯನ್ನು ಹುಡುಕುತ್ತಾ ಮನೆಗಳ೦ದ 
ದೂರಕ್ಕೆ ಹೋಗಿರುತ್ತಾರೆ. ಸೋಂಕು 
ಹರಡುವುದನ್ನು ತಡೆಗಟ್ಟಲೆಂದು ಘೋಷಿಸಿದ 
ರಾಷ್ಟ್ರವ್ಯಾಪಿ ಲಾಕ್‌ಡೌನ್‌ನಿಂದಾಗಿ 
ಮಹಾನಗರಗಳಲ್ಲನ ಈ ವಲಸೆ ಕಾರ್ಮಿಕರಿಗೆ 
ಇದ್ದಕ್ಕಿದ್ದಂತೆ ಯಾವುದೇ ಆದಾಯ ಇಲ್ಲದೆ 
ಹೋಲುತು. ಲಾಕ್‌ಡೌನ್‌ ಪರಿಸ್ಲಿತಿಬುಂದಾಗಿ 
ಒತ್ತಡಕ್ಕೆ ಸಿಲುಕಿದ ಸುಮಾರು ಇಪ್ಪತ್ತೈದು ಲಕ್ಷ 
ವಲಸೆ ಕಾರ್ಮಿಕರು ನಗರಗಳಂದ ತಮ್ಮ 
ಮನೆಗಳತ್ತ ಸಾಮೂಹಿಕವಾಗಿ ವಲಸೆ 
ಹೊರಟದ್ದರಿಂದ ಗ್ರಾಮೀಣ ಸೋಂಕಿನಲ್ಲ 
ವಿಪರೀತ ಹೆಚ್ಚಕವಾಗುವುದಕೆ 
ಕಾರಣವಾಗಿರಬಹುದು. ನಮ್ಮ ಗ್ರಾಮೀಣ 
ಪ್ರದೇಶಗಳಲ್ಪ ಆರೋಗ್ಯ ಸೌಲಭ್ಯಗಳು ತೀರಾ 
ಕಳಪೆಯಾಗಿರುವುದರಿಂದ, ತಪಾಸಣೆ 
ಮಾಡುವುದು. ರೋಗಿಗಳನ್ನು 
ಪ್ರತ್ಯೇಕಿಸುವುದು, ಅವರ ಸಂಪಕಕಕ್ಕೆ 
ಬಂದವರನ್ನು ಪ್ರತ್ಯೇಕ ವಾಸಕ್ಕೆ 
(ಕ್ಲಾರಂಟ್ಯನ್‌) ಗುರಿಪಡಿಸುವುದು ಇವೆಲ್ಲವೂ 
ತೀರಾ ಸವಾಅನ ಅಂಶಗಳಾಗುತ್ತವೆ. 


ಈ ಸವಾಲಗೆ ಸೂಕ್ತ ಉತ್ತರವನ್ನು 
ಒದಗಿಸಲು ಯಾವ ಪರ್ಯಾಯಗಳು ಲಭ್ಯ 
ಇವೆ ಎಂಬುದನ್ನು ಹುಡುಕುವ ಮುನ್ನ. ಈ 
ಚಕ್ಕಟ್ಟಗೆ ಮತ್ತು ವಿಕೋಪಕ್ಷೆ ಸೂಕ್ತವಾಗಿ 
ಪ್ರತಿಸ್ಪಂದಿಸಿರುವ ಕೆಲವೊಂದು 
ಸ್ಫೂರ್ತಿದಾಯಕ ಉದಾಹರಣೆಗಳನ್ನು 
ಗಮನಿಸೋಣ. 


ಚಕ್ಕಟ್ಟು ಮತ್ತು ವಿಕೋಪಕ್ಸಾದ 
ಪ್ರತಿಪ್ಪಂದನೆಗಳ೦ಂದ ಕಅಯುವುದು 

ಇದರಲ್ಲ ಮೊದಲನೆಯ 
ಉದಾಹರಣಿಯೆಂದರೆ ಒರಿಸ್ಟಾ ರಾಜ್ಯವು 
ಪದೇ ಪದೇ ಚಂಡಮಾರುತಗಳಗೆ 
(ಸೈಕ್ಲೋನ್‌) ಪ್ಪಂದಿಸಿರುವ ರೀತಿ. 19೨೨ ರಲ್ತ 
ಒಂದು ಮಹಾ ಚಂಡಮಾರುತ ಘಟಸಿ, 
ಅದರಲ್ಲ ಸರಿಸುಮಾರು 10,೦೦೦ ಜನ 
ಸಾವಿಗೀಡಾದರು. ಕಳೆದ ವರ್ಷ ಸೈಕ್ಲೋನ್‌ 
ಫಾನಿಯಂದ ಹದಿನಾರೂವರೆ ಲಕ್ಷ ಜನ 
ಪೀಡಿತರಾದರು. ಆದರೆ ಸತ್ತವರು ಮಾತ್ರ 5೦ 
ಕಿಂತ ಕಡಿಮೆ. ಇಂಥ ಪರಿವರ್ತನೆ 
ಸಾಧ್ಯವಾದದ್ದು ಹೇಗೆ? 


ತುರ್ತುಪರಿಸ್ಥಿತಿಗಳನ್ನು ಎದುರಿಸಲು ರಾಜ್ಯ 
ಸರ್ಕಾರವು ತನ್ನದೇ ಆದ ವಿಕೋಪ 
ನಿರ್ವಹಣಾ ವ್ಯವಸ್ಥೆಯನ್ನು ಒಂದು 
ಸ್ಟಾಯತ್ತತಾ ಸಂಸ್ಥೆಯಾಗಿ ರೂಪಿಸಿತು. 
ಅದು, ಸೈಕ್ಲೋನ್‌ ಫಾನಿಯ ಸಂದರ್ಭದಲ್ಲ 
ಅನುಸರಿಸಬೇಕಾದ ಕ್ರಮಗಳ ಬಣ್ಣೆ 
ನಾಗರಿಕರನ್ನು ಸಿದ್ದದೊಆಸಲು 18 ಕೋಟ 
ಎಸ್‌ಎಮ್‌ಎಸ್‌ ಸಂದೇಶಗಳನ್ನು ಕಳಸಲಿಕ್ಷೆ 
ಸಮರ್ಪಕ ತಂತ್ರಜ್ಞಾನವನ್ನು ಸೃಷ್ಟಿಸಿತ್ತು. 

[=u 
ಅದು ಹದಿನೆಂಟು ಲಕ್ಷ ಜನರನ್ನು. 
ಇದಕಾಗಿಯೇ ಸಿದ್ಧಪಡಿಸಿದ್ದ 9,೦೦೦ 
ಆಶ್ರಯತಾಣಗಳಗೆ ಸಾಗಿಸಲು ಸ್ಥಳೀಯ 
ಆಡಳತ, ಪೊಲೀಸು ಮತ್ತು 
ಸ್ಟಯಂಸೇವಕರನ್ನು ಅಣಿನೆರೆಸಿ, ಮನೆಯಿಂದ 
ಮನೆಗೆ ಅವರನ್ನು ಕಳಸಿ ತನ್ಯೂಲಕ 
ಜನರನ್ನು ಆಯಾ ಸ್ಥಳಗಳಂದ ಹೊರಡಿಸಿತು. 
ಇಪ್ಪತ್ತು ವರ್ಷಗಳಲ್ಲ ಎಂತಹ ಆಶ್ಚರ್ಯಕರ 
ಬದಲಾವಣಿ! 


ಎರಡನೆಯ ಉದಾಹರಣೆ ಎಂದರೆ ಕೇರಳವು 
ಈ ಮಹಾರೋಗಕೆ ಪ್ರಂದಿಸಿದ ರೀತಿ. ನಮ್ಮ 
ದೇಶದಲ್ಲ ಮೊದಲನೆಯ ಪ್ರಕರಣವು 
ವರದಿಯಾದದ್ದು 2೦೭೦ ರ ಜನವರಿಯಲ್ಲ 
ಮತ್ತು ಅದು ಕಂಡುಬಂದಿದ್ದದ್ದು ಕೇರಳದಲ್ಲ. 
ಅಲ್ಪ೦ದಾಚೆಗೆ, ಮೂರುವರೆ ಕೋಟ 
ಜನಸಂಖ್ಯೆ ಇರುವ ಈ ರಾಜ್ಯದಲ್ಲಿ, 
ಸೆಫ್ಲೆಂಬರ್‌ 2೨ ನೆಯ ವಾರದವರೆಗೂ 
ಸುಮಾರು ಒಂದು ಲಕ್ಷ ಪ್ರಕರಣಗಳು 
ಪತ್ತೆಯಾಗಿವೆ, 44೦ ಜನ ಮೃತರಾಗಿದ್ದಾರೆ 
ಮತ್ತು ಗುಣಮುಖರಾದ ಪ್ರಮಾಣವು ಶೇಕಡಾ 
71.7 ನ್ನು ತಲುಪಿದೆ. ಠಈ ಗಮನಾರ್ಹ 
ಯಶಸ್ಸಿಗೆ ಕಾರಣ, ೭2೦18 ರ ಪ್ರವಾಹ ಮತ್ತು 
2೦1೨ ರಲ್ತ ಕಂಡು ಬಂದ ನಿಪಾ ವೈರಸ್‌ 
ರೋಗ, ಈ ಎರಡರ ಅನುಭವಗಳಂದ 
ಪಡೆದುಕೊಂಡ ಪಾಠಗಳು ಎಂದು 
ಹೇಳಲಾಗಿದೆ. ಈ ಅನುಭವಗಳಂದ ರಾಜ್ಯ 
ಸರ್ಕಾರಕ್ಕೆ ಎಲ್ಲ ಸಂಪನ್ಕೂಲಗಳನ್ನೂ 
ಕೂಡಲೇ ಪರಿಹಾರದಲ್ಲ ತೊಡಗಿಸಲು, 
ಮುಖ್ಯ ಭಾಗಿದಾರರ ಸಹಯೋಗದೊಂದಿಗೆ 
ಕೋವಿಡ್‌-19 ಕ್ಲೆ ಸಕಾಅಕ ಹಾಗೂ ಸಮಗ್ರ 
ಪ್ರತಿಕ್ರಿಯೆಯನ್ನು ಕಾರ್ಯಾಚರಣೆಗಿಆಸಲು 
ಸಾಧ್ಯವಾಯುತು. ಉದಾಹರಣಿಗೆ 
ಹೇಳಬೇಕೆಂದರೆ, ಕಣ್ಣಾವಲಗಾಗಿ ಜಲ್ಲಾ 
ಮಟ್ಟದ ನಿಯಂತ್ರಣ ಕೊಠಡಿಗಳನ್ನು 
ಸ್ಥಾಪಿಸುವುದು, ನಿರ್ವಹಣಿ, ಅಪಾಯ ಮತ್ತು 
ರಕ್ಷಣಾ ವಿಧಾನಗಳ ಕುರಿತು ಪ್ರಚಾರ. 
ಸೋಂಕಿತ ವ್ಯಕ್ತಿಗಳನ್ನು ಪತ್ತೆಹಚ್ಚುವುದು 
ಮತ್ತು ಪ್ರತ್ಯೇಕಿಸುವುದು, ಅವರ ಸಂಪಕ್ಕಕ್ಕೆ 
ಬಂದವರನ್ನು ಗುರುತಿಸುವುದು ಮತ್ತು 
ಅವರನ್ನು ಕಾರೆಂಟ್ಯನ್‌ಗೆ ಒಳಪಡಿಸುವುದು 
ಇತ್ಯಾದಿ. ಸಂಕಷ್ಟಗಳಗೆ ತುತ್ತಾಗುವ 
ಸಾಧ್ಯತೆಯುರುವ ಜನವಿಭಾಗಗಳ ಭೌತಿಕ, 
ಮಾನಸಿಕ ಮತ್ತು ಸಾಮಾಜಕ 
ಅಗತ್ಯತೆಗಳನ್ನು ಗುರುತಿಸಿ ಅವುಗಳನ್ನು 


9೨8 | ಐ ಪಂಡ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಪೂರೈಸಲು ಕ್ರಮಗಳನ್ನು ರೂಪಿಸುವುದು 
ಸಹ ಇದರಲ್ಲ ಸೇರಿತ್ತು. ರಾಜ್ಯವು 
ದೀರ್ಷಕಾಲದಿಂದಲೂ ಮಹಿಳಾ ಶಿಕ್ಷಣಕ್ಕೆ 
ಒತ್ತು ನೀಡಿರುವುದು. ಆರೋಗ್ಯ ಸೇವಾ 
ಮೂಲಸೌಕರ್ಯವನ್ನು ಬಲಪಡಿಸಲು 
ವ್ಯವಸ್ಥಿತವಾಗಿ ಹಣವನ್ನು ಹೂಡಿರುವುದು. 
ಮುಂಚೂಣಿ ಆರೋಗ್ಯ ಸೇವಾ 
ಕಾರ್ಯಕರ್ತರ ಸಾಮರ್ಥ್ಯವನ್ನು 
ಬೆಕೆಸಿರುವುದು ಮತ್ತು ಸಮುದಾಯವನ್ನು 
ಬಲವಾಗಿ ತೊಡಗಿಸಿಕೊಂಡಿರುವುದು ಈ 
ಎಲ್ಲ ಕಾರಣಗಳಂ೦ದಾಗಿ ಈ ಯೋಜನೆ 
ಚೆನ್ನಾಗಿ ಕಾರ್ಯಗತವಾಗುವುದು 
ಸಾಧ್ಯವಾಯುತು. 


ಜಪಾನ್‌ ದೇಶವು ಈ ಮಹಾರೋಗಕ್ಷೆ 
ಪ್ರತಿಕ್ರಿಬುಸಿದ ರೀತಿಯು ಮೂರನೆಯ 
ಉದಾಹರಣೆ. ಜಪಾನ್‌, ವಿಪರೀತ ಜನದಟ್ಟಣೆ 
ಇರುವಂಥ ದೇಶ. ಅಲ್ಪನ ಜನಸಂಖ್ಯೆಯೂ 
ದೊಡ್ಡದು. ಅದರಲ್ಲಿ ವೃದ್ಧರು ದೊಡ್ಡ 
ಪ್ರಮಾಣದಲ್ಲದ್ದಾರೆ (65 ವಯಸ್ಸನ್ನು 
ಮೀರಿದವರು ಶೇಕಡಾ ೭25.೨ ರಷ್ಟಿದ್ದಾರೆ). 
ಇಷ್ಟಾಗಿಯೂ ೨೦೭೦ರ ಸೆಫ್ಲೆಂಬರ್‌ 
ಎರಡನೆಯ ವಾರದ ವೇಳೆಗೆ ಅಲ್ಪ್ಲಂದ ವರದಿ 
ಆಗಿರುವ ರೋಗಿಗಳ ಸಂಖ್ಯೆ 74,544 
ಮತ್ತು ಸತ್ತವರ ಸಂಖ್ಯೆ 1423. ಮತ್ತು 
ಆಸಕ್ತಿದಾಯಕ ಸಂಗತಿಯೆಂದರೆ ಅವರು 
'ತಪಾಸಣೆ, ತಪಾಸಣೆ, ತಪಾಸಣಿ' ಎಂಬ 
ವಿಶ್ವ ಆರೋಗ್ಯ ಸಂಸ್ಥೆಯ ಸೂತ್ರವನ್ನು 
ಅನುಸರಿಸಅಲ್ಲ ಹಾಗೂ ಜಗಿಯಾದ 
ಲಾಕ್‌ಡೌನ್‌ ಅನ್ನೂ ಹೇರಲಲ್ಲ ಅದೇ ರೀತಿ 
ತಮ್ಮ ಗಡಿಗಳನ್ನು ಸಹ ಮುಚ್ಚಿಕೊಳ್ಳಲಲ್ಲ. 
ಅವರು ತೆಗೆದುಕೊಂಡ ಕ್ರಮಗಳನ್ನು three 
Cs ಗಳಂದ ದೂರವಿರುವುದು ಎಂದು 


ಕರೆಯುತ್ತಾರೆ; clಂsed paces - ಎಂದರೆ 
ವಾತಾಯನ ಸರಿಯಾಗಿಲ್ಲದ ಜಾಗಗಳಗೆ 


ಹೋಗದಿರುವುದು, crowded places - 
ಜನಸಂದಣಿ ದಟ್ಟವಾಗಿರುವ ಕಡೆಗೆ 


ಹೋಗದಿರುವುದು ಮತ್ತು clಂse contact - 
ಮುಖಕ್ಕೆ ಮುಖ ಕೊಟ್ಟು 
ಮಾತನಾಡದಿರುವುದು. ಇಡೀ 
ಜನಸಂಖ್ಯೆಯನ್ನೇ ತಪಾಸಣೆಗೆ ಒಳಪಡಿಸುವ 
ಬದಲು ವೇಗವಾಗಿ ರೋಗ ಹರಡುತ್ತಿರುವ 
ಸೋಂಕತರ 'ಗೊಂಚಲು' ಇರುವ ಕಡೆ 
ತೀವ್ರವಾಗಿ ತಪಾಸಣಿ ನಡೆಸುವ ವಿಧಾನವನ್ನು 
ಜಪಾನ್‌ ಅನುಸರಿಸಿತು. ಜಪಾನ್‌, ರಾಷ್ಟ್ರೀಯ 
ತುರ್ತುಪರಿಸ್ಥಿತಿಯನ್ನು ಘೋಷಿಸಿತಾದರೂ, 
ಕಾರ್ಬಾನೆಗಳನ್ನು ನಡೆಸುವುದು ಮುಂತಾದ 
ಕೆಲವೊಂದು ಆರ್ಥಿಕ ಚಟುವಟಕೆಗಳನ್ನು 
ಮುಂದುವರೆಸಿತು. ಜನಗಳು ಮನೆಯಲ್ಲೇ 
ಇರಬೇಕು, ಮುಖಕ್ಕೆ ಮಾಸ್ಟ್‌ ಧರಿಸಲೇಬೇಕು, 
ಎಲ್ಲರೂ ಕೈ ತೊಳೆಯುತ್ತಲೇ ಇರಬೇಕು 
ಎಂಬ ಆಜ್ಞೆಗಳನ್ನೇನೂ ಅವರು ವಿಧಿಸಲಲ್ಲ. 
ಆದರೆ ಬಹುತೇಕ ಜಪಾನಿ ಜನರು 


ಅವುಗಳನ್ನು ಅನುಸರಿಸಿದರು. 

ಗ್ರಾಮೀಣ ಪ್ರದೇಶಗಲ್ಲ ಹೆಚ್ಚಾಗಬಹುದು 
ಎಂಬ ನಿರೀಕ್ಷೆ ಇರುವ ಕೋವಿಡ್‌-1೨ 
ಪ್ರಕರಣಗಳನ್ನು ನಿಭಾಲಯುಸಲು ಈ 
ಉದಾಹರಣಿಗಳಂದ ಅಥವಾ ಇಂಥದೇ 
ನಿದರ್ಶನಗಳಂ೦ಂದ ಸಿಗುವ ಕಲಕೆಗಳು ನಮಗೆ 
ಹೇಗೆ ಸಹಾಯಕವಾಗಬಹುದು? 


ಗ್ರಾಮೀಣ ಪ್ರದೇಶಗಳಲ್ಲ ಹೆಚ್ಚುತ್ತಿರುವ 
ಕೋವಿಡ್‌-1೨ ಪ್ರಕರಣಗಳಗೆ 
ಪ್ರತಿಸ್ತಂದಿಸುವುದು. 

ಭೌತಿಕ ಅಂತರವನ್ನು ಕಾಯ್ದುಕೊಳ್ಳುವುದು. 
ಮಾಸ್ಟ್‌ ಧರಿಸುವುದು, ಕೈಗಳನ್ನು 
ತೊಳೆಯುವುದು ಮತ್ತು ಮೇಲೆ ಹೇಆದ 
three €s ಗಳ೦ದ ದೂರವಿರುವುದು ಇವೆಲ್ಲಾ 
ವೈರಸ್‌ ಹರಡುವುದನ್ನು ತಡೆಗಟ್ಟುವಲ್ಲ 
ಮುಖ್ಯ ಎಂಬುದು ಈಗ ಸಾಚೀತಾಗಿದೆ. 
ಜನದಟ್ಟಣೆ ಹೆಚ್ಚರುವ ಸ್ಥಳಗಳಲ್ಲ (ಮನೆಯೇ 
ಆಗಲೀ, ಮಾರುಕಟ್ಟೆಯೇ ಆಗಲ, 
ಸಾರ್ವಜನಿಕ ಸಂಚಾರವೇ ಆಗಲ). ಅಂದರೆ 
ಎಲ್ಲ ಭೌತಿಕ ಅಂತರವನ್ನು 
ಕಾಯ್ದುಕೊಳ್ಳುವುದು ಕಷ್ಟವಾಗುತ್ತದೋ 
ಅಂತಹ ಎಲ್ಲ ಸ್ಥಕಗಳಲ್ಲ ಮಾಸ್ಟ್‌ಗಳ 
ಉಪಯೋಗ ಬಹಳ ಮುಖ್ಯವಾಗುತ್ತದೆ. 
ಅನೇಕ ಪದರಗಳರುವ ಹತ್ತಿಯ ಮಾಸ್ಟ್‌ 
ಅನ್ನು ಧರಿಸಿದರೆ ಬೇರೆಯವರಿಂದ ಸೋಂಕು 
ತಗಲುವುದು ಕಡಿಮೆಯಾಗುತ್ತದೆ ಮತ್ತು 
ರೋಗಲಕ್ಷಣ ರಹಿತರಾಗಿದ್ದರೂ 
ಸೋಂಕಿರುವವರು ಅದನ್ನು ಬೇರೆಯವರಿಗೆ 
ಹಜ್ಜಸುವುದು ತಪ್ಪುತ್ತದೆ. ಮಾಸ್ಟ್‌ ಜಗಿಯಾಗಿ 
ಮುಖದ ಮೇಲೆ ಕೂರುವುದು ಮತ್ತು 
ಮೂಗು-ಬಾಯುಗಳನ್ನು ಸರಿಯಾಗಿ 
ಮುಚ್ಚುವುದು ಮುಖ್ಯವಾಗುತ್ತದೆ. 


65 ವರ್ಷ ವಯಸ್ಸನ್ನು ದಾಟದ ವೃದ್ಧರನ್ನು 
ಮತ್ತು ಆಸ್ತಮಾ, ಸಕ್ಷರೆ ಕಾಯುಲೆ. 
ರಕ್ತದೊತ್ತಡ. ಹೃದಯ ವೈಫಲ್ಯ ಅಥವಾ 
ಕ್ಯಾನ್ಸರ್‌ ಮುಂತಾದ ರೋಗಗಳಂದ ದೀರ್ಪ 
ಕಾಲ ಬಳಲುತ್ತಿರುವವರನ್ನು ಕಾಪಾಡುವುದು 
ಬಹಳ ಮುಖ್ಯ. ಇದಕಾಗಿ ಅವರನ್ನು. 
ಅವರವರ ಮನೆಗಳಲ್ಲೇ 
'ಗೂಡಿನೊಳಗಿರಿಸುವುದು' ಅಥವಾ ರಿವರ್ನ್‌ 
ಕ್ಲಾರಂಟ್ಯನ್‌ ಮಾಡುವುದು ಅಗತ್ಯವಾಗುತ್ತದೆ. 
ಇದರ ಅರ್ಥವೇನು? ಸಾಮಾನ್ಯವಾಗಿ 
ಸೋಂಕು ರೋಗಗಳು ತಗುಲರುವ 
ರೋಗಿಗಳನ್ನು ಕ್ಷಾರಂಟ್ಕನ್‌ ಮಾಡಲಾಗುತ್ತದೆ 
ಮತ್ತು ಅವರ ಸಂಪಕ್ಕಕ್ಕೆ ಬರುವವರನ್ನು 
ಪ್ರತ್ಯೇಕವಾಸಕ್ಕೆ ಗುರಿಪಡಿಸಲಾಗುತ್ತದೆ ಮತ್ತು 
ತನ್ಯೂಲಕ ಸೋಂಕು ಹರಡುವುದನ್ನು 
ತಡೆಗಟ್ಟಲಾಗುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ 
ರಿವರ್ಸ್‌ ಕ್ಲಾರಂಟ್ಯನ್‌ ವಿಧಾನದಲ್ಲ ಸೋಂಕು 
ತಗುಲದೇ ಇರುವವರನ್ನು, ಆದರೆ ಅದಕ್ಕೆ 
ತುತ್ತಾಗುವ ಅತಿ ಹೆಚ್ಚು ಸಾಧ್ಯತೆ 
ಇರುವವರನ್ನು ಕ್ಲಾರಂಟ್ಯಿನ್‌ಗೆ 


ಗುರಿಪಡಿಸಲಾಗುತ್ತದೆ ಮತ್ತು ತನ್ಯೂಲಕ 
ಅವರನ್ನು ಸೋಂಕಿತ ವ್ಯಕ್ತಿಗಳ ಸಂಪಕಕ್ಕೆ 
ಬರದಂತೆ ರಕ್ಷಿಸಲಾಗುತ್ತದೆ. ಪ್ರತಿಯೊಂದು 
ಸಮುದಾಯವೂ ಕ್ಲಾರಂಟ್ಯನ್‌ಗೆ ಒಳಗಾದ 
ಜನರಿಗೆ ಎಲ್ಲ ಭೌತಿಕ ಬೆಂಬಲವನ್ನು 
ನೀಡಬೇಕಾಗುತ್ತದೆ, ಅ೦ದರೆ ಅವರಿಗೆ 
ದಿನಬಳಕೆ ಪಡಿತರ ವಸ್ತುಗಳನ್ನು, ನೀರು- 
ಆಹಾರಗಳನ್ನು ಮತ್ತು ಔಷಧಗಳನ್ನು 
ತಲುಪಿಸಬೇಕಾಗುತ್ತದೆ. ಅಲ್ಲದೆ ದೀರ್ಪ ಕಾಲ 
ಪ್ರತ್ಯೇಕವಾಸದಿಂದ ತಲೆದೋರಬಹುದಾದ 
ಇನ್ನತೆಯಿಂದ ರಕ್ಷಿಸಲು ಅವರಿಗೆ ಮಾನಸಿಕ- 
ಸಾಮಾಜಕ ನೆರವನ್ನೂ ನೀಡಬೇಕಾಗುತ್ತದೆ. 


ಜನ್ಯದಿನ, ಮದುವೆಗಳು, ತಿಥಿಗಳು ಮತ್ತು 
ದೇವಾಲಯ, ಮಸೀದಿ ಹಾಗೂ 
ಚರ್ಚುಗಳಲ್ಲನ ಸಾಮೂಹಿಕ ಪೂಜೆಗಳು 
ಇವುಗಳನ್ನೆಲ್ಲಾ ಮುಂದೂಡುವುದು. 
ಹೋಗದಿರುವುದು ಅಥವಾ ಅತ್ಯಂತ ಕಡಿಮೆ 
ಜನ ಸೇರುವಂತೆ ಕಡಿತಗೊಳಸುವುದು 
ಅವಶ್ಯಕ. ಅವರಲ್ಲೂ ಸಹ ಭೌತಿಕ 
ಸಂಪರ್ಕವನ್ನು ಕಡಿಮೆಮಾಡಲು 
ಆಹ್ವಾನಿತರು ಬೇರೆ ಬೇರೆ ಸಮಯಕ್ಕೆ 
ಬರುವಂತೆ ಮಾಡುವುದು, ಕಡೆಯ ಪಕ್ಷ ಆರು 
ಅಡಿ ಅಂತರ ಇರುವಂತೆ ನೋಡಿಕೊಳ್ಳುವುದು 
ಅಗತ್ಯ. ಚಿತ್ರಮಂದಿರಗಳಲ್ಲ, ಸಾರ್ವಜನಿಕ 
ಸಭೆಗಳಲ್ಪ. ರ್ಯಾಅಗಳಲ್ಲ. ಹಬ್ಗಗಳಲ್ಲ. 
ಜಾತ್ರೆಗಳಲ್ಲ. ರಥೋತ್ಸವಗಳಕಲ್ರ, 
ದೊಡ್ಡಸಂಖ್ಯೆಯಲ್ಲ ಜನ ಸೇರುವುದನ್ನು 
ತಪ್ಪಿಸಲೇಬೇಕು. ಆಸ್ಪತ್ರೆ, 
ಚಿಕಿತ್ಲಾಲಯಗಳಲ್ಪ್ಲನ (ಕ್ಲಿನಿಕ್‌) ರೋಗಿಗಳು 
ಕಾಯುತ್ತಾ ಕೂರುವ ಸ್ಥಳಗಳನ್ನು ಜನದಟ್ಟಣೆ 
ಹೆಚ್ಚರುವ. ಮುಚ್ಚಿದ ಒಳಾಂಗಣ ಸ್ಥಳಗಳಂದ 
ಹೊರಾಂಗಣಕ್ಕೆ, ಹೆಚ್ಚು ಗಾಆ ಓಡಾಡುವಂಥ 
ಸ್ಥಳಗಳಗೆ, ಮರಗಿಡಗಳ ನೆರಳಗೆ 
ವರ್ಗಾಲುಸುವುದು ಒಳ್ಳೆಯದು. ಎಲ್ಲೆಲ್ಲ 
ಸಾಧ್ಯವೋ ಅಲ್ಲೆಲ್ಲಾ ಚಿಕಿತ್ಸೆ ನೀಡುವ ಅಥವಾ 
ಔಷಧಗಳನ್ನು ಒದಗಿಸುವ ವ್ಯವಸ್ಥೆಯನ್ನು 
ರೋಗಿಗಳ ಮನೆಯ ಬಾಗಿಲಅಗೇ 
ಒಯ್ಯುವುದು ಒಳ್ಳೆಯದು. 


ಮಾರ್ಚ್‌ ತಿಂಗಳನಿಂದ ಶಾಲೆ- 
ಕಾಲೇಜುಗಳನ್ನು ಸಂಪೂರ್ಣವಾಗಿ 
ಮುಚ್ಚಲಾಗಿದೆ. ಕೆಲವು ಶಿಕ್ಷಕರು. 
ವಿದ್ಯಾರ್ಥಿಗಳನ್ನು ಆರು ಅಡಿಗಳ ದೂರದಲ್ಲಿ 
ಬಯಲನಲ್ಪ್ಲ. ಮರಗಳ ಕೆಳಗೆ ಕೂಡಿಸಿ 
ಧ್ವನಿವರ್ಧಕಗಳ ಮೂಲಕ ಪಾಠ 
ಮಾಡುತ್ತಿದ್ದಾರೆ. ಉಳದ ಶಿಕ್ಷಕರು 
ಕಂಪ್ಯೂಟರ್‌ಗಳು ದೊರೆಯದ ಊರುಗಳಲ್ಪ 
ಮೊಬೈಲ್‌ ಘೋನ್‌ಗಳ ಮೂಲಕ ಆನ್‌ಲೈನ್‌ 
(ಅಂತರ್ಜಾಲ ಮೂಲಕ) ಪಾಠ 
ಮಾಡುತ್ತಿದ್ದಾರೆ. ಇಂಥ ಕಲಿಕೆ ಹೆಚ್ಚು ಜನರಿಗೆ 
ದೊರಕುವಂತೆ ಮಾಡಲು ಗ್ರಾಮೀಣ 
ಪ್ರದೇಶಗಳಲ್ಲ ಬ್ರಾಡ್‌ಬ್ಯಾಂಡ್‌ ದರಗಳಗೆ 
ಸಜ್ಜಡಿ ನೀಡಬೇಕು ಮತ್ತು ಮರುಬಳಕೆಯ 


ಸ್ಕಾರ್ಟ್‌ಘೋನ್‌ಗಳನ್ನು ವಿದ್ಯಾರ್ಥಿಗಳ 
ಕುಟುಂಬಗಳಗೆ ತಲುಪಿಸಬೇಕು. ಸ್ಥಳೀಯ 
ಸಂಪರ್ಕಗಳನ್ನು ಉತ್ತಮಪಡಿಸಲು 
ಕೈಗೊಳ್ಳಬಹುದಾದ ಕ್ರಮಗಳಾಗಿ ಶೈಕ್ಷಣಿಕ 
ಟವಿ ಕಾರ್ಯಕ್ರಮಗಳು ಮತ್ತು ಸಮುದಾಯ 
ರೇಡಿಯೋ ಕಾರ್ಯಕ್ರಮಗಳನ್ನೂ 
ಪ್ರಯತ್ನಿಸಲಾಗುತ್ತಿದೆ. ರಾಜಸ್ಥಾನದ 'ಅಪ್ಲ್ನೋ 
ರೇಡಿಯೋ' ಮತ್ತು ಮಹಾರಾಷ್ಟ್ರದ 
"ವಿದಾವಾಣಿ' ಹಾಗೂ 'ವಸುಂಧರಾ 
ವಾಹಿನಿ'ಗಳು ರೇಡಿಯೋ ಕಾರ್ಯಕ್ರಮಗಳಗೆ 
ಉತ್ತಮ ನಿದರ್ಶನಗಳು. ಇದೂ 
ಲಭ್ಯವಿಲ್ಲದಿದ್ದಾಗ. 'ಪ್ರತಿಯೊಬ್ಬರೂ 
ಇನ್ನೊಬ್ಬರಿಗೆ ಕಲಅಸುವುದು' ಮಾದರಿಯಲ್ಲ 
ಹಿರಿಯ ಮಕ್ಕಳನ್ನು ಕಿರಿಯ ಸೋದರ 
ಸೋದರಿಯರಿಗೆ ಪಾಠ ಕಲಸಲು 
ಉತ್ತೇಜಸಬಹುದು. ತನ್ಮೂಲಕ ಕಲಕೆಯಲ್ಲ 
ಸ್ಥಗಿತತೆ ಬರುವುದನ್ನು ತಪ್ಪಿಸಬಹುದು. ಇದೇ 
ವಿಧಾನಗಳ ಮೂಲಕ ಭೌತಿಕ ಅಂತರ 
ಕಾಪಾಡಿಕೊಳ್ಳುವುದು. ಮಾಸ್ಟ್‌ ಧರಿಸುವುದು, 
ಕೈ ತೊಳೆಯುವುದು, ಕೆಮ್ಮುವುದಕ್ಕೆ 
ಸಂಬಂಧಿಸಿದಂತೆ ಆರೋಗ್ಯ ಶಿಷ್ಟಾಚಾರವನ್ನು 
ಅನುಸರಿಸುವುದು. ಉಗುಳುವುದನ್ನು 
ನಿಲ್ಲಸುವುದು, ಧೂಮಪಾನ ತಪ್ಪಿಸುವುದು, 
ದೈಹಿಕ ಸಂಪರ್ಕವಿಲ್ಲದೆ ಪರಸ್ಪರ ಶುಭ 
ಕೋರುವುದು ಮುಂತಾದ ಆಚರಣೆಗಳನ್ನು 
ಅನುಸರಿಸಿ 'ಸೋಂಕನ ಹರಡುವಿಕೆಯ 
ಸರಪಳಯ?'ನ್ನು ಮುರಿಯುವುದರ ಬಣ್ಣೆಯೂ 
ಸಂದೇಶವನ್ನು ಜನರಲ್ಲ ಹರಡಬಹುದು. 
ಮೂಲಸೌಕರ್ಯದ ಕೊರತೆಗಳನ್ನು 
ತುಂಬಲು ಸಹ ಇದು ಸೂಕ್ತ 
ಸಂದರ್ಭವಾಗಬಹುದು. ಉದಾಹರಣೆಗೆ 
ಅಂತರ್ಜಾಲ ಸಂವಹನಕ್ಕೆ ಬೇಕಾದ 
ಮೂಲಸೌಕರ್ಯವನ್ನು, ತಾತ್ಲಾಅಕ 
ಸೆಲ್ಯುಲರ್‌ ಗೋಪುರಗಳು ಅಥವಾ 
ಬಲೂನ್‌ಗಳನ್ನು ಉಪಯೋಗಿಸುವ ಮೂಲಕ 
ಅಭವೃದ್ಧಿ ಪಡಿಸಿಕೊಳ್ಳಬಹುದು ಮತ್ತು 
ಸಮುದಾಯ ರೇಡಿಯೋಗಳ ಮೂಲಕ 
ಅಥವಾ ಬಾ ಟರಿ ಮೂಲಕ ಚಾಲೂ ಆಗುವ 
ಧ್ಹನಿವರ್ಧಕಗಳ ಮೂಲಕವೂ 
ಸಂವಹನವನ್ನು ಉತ್ತಮಪಡಿಸಿಕೊಳ್ಳಬಹುದು. 
ವಿದ್ಯುಚ್ಛಕ್ತಿ ಇಲ್ಲದ ಸ್ಥಕಗಳಲ್ಲ 
ಸೌರಕೋಶಗಳನ್ನು. ಬ್ಯಾಟರಿಗಳನ್ನು ಅಥವಾ 
ಸಣ್ಣ ಜಲವಿದ್ಯುತ್‌ ಜನರೇಟರ್‌ಗಳನ್ನು 
ಸ್ಥಾಪಿಸುವ ಸಾಧ್ಯತೆಯನ್ನು ಪರಿಪೀಲಸ- 
ಬಹುದು. ಈ ರೋಗವು ಒಂದು 
ಪ್ರದೇಶವನ್ನು ಇಡಿಯಾಗಿ ಆವರಿಸಿಕೊಳ್ಳುವ 
ಮುನ್ನ. ಶೇಗಾಗಲೇ ಇರುವ ವಿಶೇಷ ಜ್ಞಾನದ 
ಆಧಾರದ ಮೇಲೆ ಅಲ್ಪ್ಲನ ಪೌಢಶಾಲೆ ಮತ್ತು 
ಕಾಲೇಜು ವಿದ್ಯಾರ್ಥಿಗಳು ಶೇ ವಿಚಾರಗಳನ್ನು 
ಮುಂದೊಯ್ಯಲು ಅವರನ್ನು ಸಜ್ಜುಗೊಳಸ- 
ಬಹುದು. ಕೆಲಪೊಂದು ಹಳ್ಳಗಳಲ್ಲ ಶಿಕ್ಷಕರು 
ಮತ್ತು ಪ್ರಯಂಸೇವಕರು ವಿದ್ಯಾರ್ಥಿಗಳ 
ಮನೆಗೆ ಭೇಟ ನೀಡಿ ಅವರಿಗೆ ಅಗತ್ಯ 
ಭಾವನಾತ್ಮಕ ಬೆಂಬಲವನ್ನು. ಉತ್ತೇಜನವನ್ನು 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 | 99 


ನೀಡುತ್ತಿದ್ದಾರೆ ಮತ್ತು ಮಕ್ಕಳು ಹಸಿವಿಗೆ 

ತುತ್ತಾಗದಿರುವಂತೆ ಅವರಿಗೆ ಮಧ್ಯಾಹ್ನದ 
ಊಟ ಯೋಜನೆಯ ಅಡಿಯಲ್ಲ ಬರುವ 
ದವಸಧಾನ್ಯಗಳನ್ನೂ ತಲುಪಿಸುತ್ತಿದ್ದಾರೆ. 


ವೈದ್ಯಕೀಯ ಮೂಲಸೌಕರ್ಯಗಳ 
ಕೊರತೆಯನ್ನು ನೀಗಿಸಲು ಸೃಜನಾತ್ಯಕವಾಗಿ 
ಯೋಚಿಸಿ, ಹಳ್ಳಿಯ ಶಾಲೆ, ಕಾಲೇಜುಗಳನ್ನು 
ಮತ್ತಿತರ ಅಂಥದೇ ಕಟ್ಟಡಗಳನ್ನು ಸೋಂಕು 
ಸಂಪರ್ಕೀತರಿಗೆ ಆಶ್ರಯ ಒದಗಿಸುವ 
ಕ್ಲಾರಂಟ್ಕನ್‌ ಕೇಂದ್ರಗಳಾಗಿ 
ಪರಿವರ್ತಿಸಬಹುದು. ಶೀಘ್ರ ತಪಾಸಣಾ 
ವಿಧಾನಗಳನ್ನು ಅಭವೃದ್ಧಿಪಡಿಸಲಾಗುತ್ತಿದೆ 
ಮತ್ತು ಅವುಗಳನ್ನು ಬೃಹತ್‌ ಸಂಖ್ಯೆಯಲ್ಲ 
ಉತ್ಪಾದಿಸಲಾಗುತ್ತಿದೆಯಾದರೂ, ಪ್ರೊಫೆಸರ್‌ 
ಎಂ. ಎಸ್‌. ಶೇಷಾದ್ರಿ ಹಾಗೂ ಪ್ರೊಫೆಸರ್‌ 
ಜೇಕಬ್‌, ಟ. ಜಾನ್‌ ರವರು ಕೋವಿಡ್‌-19೨ 
ನ್ನು ರೋಗಿಪರೀಕ್ಷೆ ವಿಧಾನಗಳ ಮೂಲಕ 
ನಿರ್ಧರಿಸಲು ನೀಡಿರುವ ತಿಶುವಳಕೆಯನ್ನು 
ಸಮುದಾಯ ಆರೋಗ್ಯ ಕಾರ್ಯಕರ್ತರಿಗೆ 
ಕಲಸಬಹುದು. (ಓದಿರಿ:-  'ಕೋವಿಡ್‌-19 
ಸಾಂಕ್ರಾಮಿಕ ರೋಗ: ಉಪಶಮನದ 
ನಿಯಮಗಳು' ಲೇಖನ ಇದೇ ಸಂಚಿಕೆಯಲ್ಲ 
ಪ್ರಕಟವಾಗಿದೆ). ಪ್ರತಿಯೊಂದು ಆರೋಗ್ಯ 
ಕೇಂದ್ರಕ್ಲೂ ಕೊಂಡೊಯ್ಯಬಲ್ಲ ಆಮ್ಲಜನಕ 
ಸಾಂದ್ರಗಳನ್ನು ಒದಗಿಸಿದಲ್ಲ. ಅವು 
ವಾತಾವರಣದಿಂದ ಸಾರಜನಕವನ್ನು 
ಹೀರಿಕೊಂಡು ಉಸಿರಾಟದ ತೊಂದರೆಯ 
ಮೃದು ಲಕ್ಷಣಗಳರುವ ರೋಗಿಗಳಗೆ 
ಆಮ್ಲಜನಕವನ್ನು ಒದಗಿಸಬಲ್ಲವು. ಈ ಎಲ್ಲ 
ಕ್ರಮಗಳು ಒಟ್ಟು ಸೇರಿದಾಗ ಗ್ರಾಮೀಣ 
ಪ್ರದೇಶದ ಸುಮಾರು ಶೇಕಡಾ ೨೦ ರಷ್ಟು 
ಕೋವಿಡ್‌-19 ಸೋಂಕಿತರಿಗೆ ಚಿಕಿತ್ಸೆ 
ನೀಡುವುದು ಸಾಧ್ಯವಾಗುತ್ತದೆ. ಕೇವಲ 
ಶೇಕಡಾ 1೦ ರಷ್ಟು ಸೋಂಕಿತರನ್ನು ಮಾತ್ರ 
ಹಳ್ಳಿಯಿಂದ ಹೊರಗಿನ ವೈದ್ಯಕೀಯ 
ಕೇಂದ್ರಗಳಗೆ ಸಾಗಿಸಬೇಕಾದ ಅಗತ್ಯ 
ಬರುತ್ತದೆ. ಈ ಚಿಕಿತ್ಪಾ ಕೇಂದ್ರಗಳನ್ನು 


ನಿರ್ವಹಿಸಲು ಬೇಕಾದ ಕಾರ್ಯಪಡೆಗೆ, 
ನೋಂದಾಯುತರಲ್ಲದ, ಅನೌಪಚಾರಿಕ 
ಆರೋಗ್ಯ ಕಾರ್ಯಕರ್ತರನ್ನು 
ಸೇರಿಸಿಕೊಳ್ಳುವ ಮೂಲಕ ಅದರ 

ಬಲವನ್ನು ಹೆಚ್ಚಸಬಹುದು. ಬಾಲ್ಯಕಾಲದ 
ನ್ಯುಮೋನಿಯಾಗೆ ಸಂಬಂಧಿಸಿದಂತೆ 
ಯಶಸ್ವಿಯಾಗಿ ಮಾಡಿದಂತೆ, ಈಗಲೂ 
ಆರೋಗ್ಯ ಕಾರ್ಯಕರ್ತರಿಗೆ ಕೋವಿಡ್‌-1೨ 
ಕ್ಸ ಸಂಬಂಧಿಸಿದಂತೆ ಇರುವ ನಿಯಮಾವಳ 
ಮತ್ತು ಚಿಕಿತ್ಸಾ ಮಾರ್ಗದರ್ಶನದಲ್ಲ ತರಬೇತಿ 
ನೀಡಬಹುದು. ಆರೋಗ್ಯ ಸೇವೆಯ 
ಪಿರಮಿಡ್‌ನಂಥ ರಚನೆಯಲ್ಲ 
ಮೂಲಾಧಾರವಾಗಿರುವವರು ಆಶಾ 
(ಅಕ್ರೆಡಿಟೆಡ್‌ ಸೋಷಿಯಲ್‌ ಹೆಲ್‌ 
ಟ್ಯಕ್ಟಿವಿಸ್ಟ್‌) ಕಾರ್ಯಕರ್ತರು 

ಎಂಬುದನ್ನು ವಾವು ಮುಖ್ಯವಾಗಿ 
ನೆನಪಿನಲ್ಲಟ್ಟು ಕೊಳ್ಳಬೇಕು. ಇಡಿಯ 
ಆರೋಗ್ಯ ಸೇವೆಯ ಶಕ್ತಿ ಮತ್ತು 
ಪರಿಣಾಮಕಾರಿತ್ಸವು ಅವರ ಮೇಲೆ 
ಅವಲಂಚತವಾಗಿದೆ. ಅವರನ್ನು 
ಸಬಲೀಕರಿಸುವ ಬದಲು. ಅವರಿಗೆ ಶಕ್ತಿ 
ನೀಡುವ ಬದಲು, ಅವರಿಗೆ ನೀಡಬೇಕಾದ 
ಸಣ್ಣ ವೇತನವನ್ನೂ ಪಾವತಿ ಮಾಡುವುದರಲ್ಲ 
ವಿಠಂಬ ಮಾಡಲಾಗುತ್ತಿದೆ. (ಉದಾಹರಣಿಗೆ 
ಕೆಲವು ರಾಜ್ಯಗಳಲ್ಲ ಅವರಿಗೆ ಫೆಬ್ರವರಿ 
ತಿಂಗಳನಿಂದಲೂ ವೇತನ ನೀಡಿಲ್ಲ). 
ಈಗಾಗಲೇ ದಿನವಿಡೀ ದುಡಿಯುತ್ತಿದ್ದ ಅವರು 
ಈ ಮಹಾರೋಗದ ಸಂದರ್ಭದಲ್ಲಯೂ 
ವಿಪರೀತವಾಗಿ ಹೆಚ್ಚರುವ ಕೆಲಸದ 
ಹೊರೆಯನ್ನು ಹೊತ್ತಿದ್ದಾರೆ. ಈ 
ಕಾರ್ಯಕರ್ತರು ಈಗ ಸೋಂಕಿತರನ್ನು 
ಪತ್ತೆ ಮಾಡುವುದು. ಸಮುದಾಯದಲ್ಲ ಜ್ವರ. 
ಕೆಮ್ಮು ಮುಂತಾದ ರೋಗಲಕ್ಷಣಗಳ ಮೇಲೆ 
ನಿಗಾ ಇರಿಸುವುದು, ಮನೆಯೊಳಗಿನ 
ಕ್ಲಾರಂಟ್ಕಿನ್‌ ಅನ್ನು ನಿರ್ವಹಿಸುವುದು. 
ರೋಗಿಗಳ ಸಂಬಂಧಿಕರಿಗೆ ಸಲಹೆ, ಸೂಚನೆ 
ನೀಡುವುದು, ಮನೆಗಳಗೆ ಸಮುದಾಯ 
ಅಡುಗೆ ಮನೆಗಳಂದ ಆಹಾರವನ್ನೂ. ಔಷಧಿ 


100 ' ೫ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸನ್ನ! ಜನವರಿ 2021 


ಹಾಗೂ ದವಸ-ಧಾನ್ಯಗಳನ್ನು 
ತಲುಪಿಸುವುದು ಮುಂತಾದ 
ಕರ್ತವ್ಯಗಳನ್ನೂ ನೆರವೇರಿಸುತ್ತಿದ್ದಾರೆ. 
ಅನೇಕ ಬಾರಿ ಅವರು ಸೂಕ್ತ ತರಬೇತಿಯೂ 
ಇಲ್ಲದೆ, ತಮ್ಯ ದೇಹವನ್ನು ರಕ್ಷಿಸಲು ಪಿಪಿಇ 
(ವೈಯುಕ್ತಿಕ ರಕ್ಷಣಾ ಸಾಮಾರ್ರಿ) ಗಳಲ್ಲದೆ 
ಘಂ ಹೆಚ್ಚುವರಿ ಜವಾಬ್ದಾರಿಗಳನ್ನು 
ಪೂರೈಸಬೇಕೆಂದು ನಿರೀಕ್ಷಿಸಲಾಗುತ್ತದೆ. 

ಈ ಕೊರತೆಗಳನ್ನು ಸಮರೋಪಾದಿಯಲ್ಲ 
ಬಗೆಹರಿಸಖಬೇಕಾಗಿದೆ. 


ಕೊನೆಯ ಮಾತು 

ಮಹಾನಗರಗಳ ಬೃಹತ್‌ ಗಾತ್ರದಲ್ಲ 
ಅನಿವಾರ್ಯಪವೇನೋ ಎಂಬಂತೆ ಕಾಣುವ 
ಅಮಾನವೀಕರಣ ಪ್ರಕ್ರಿಯೆಯಬುಲ್ಲದ, 
ಆರೋಗ್ಯವಂತ, ಹ್ಟಯಂ ಪರಿಪೂರ್ಣ 
ಘಟಕಗಳಾಗಿ ನಮ್ಮ ಹಳ್ಳಗಳು ಅಭವೃಧ್ಧಿ 
ಹೊಂದುವಂತಹ ಭವಿಷ್ಯವೊಂದನ್ನು 
ಗಾಂಧೀಜ ಕಲ್ಪಸಿಕೊಂಡಿದ್ದರು. ಆ ಕನಸು 
ನನಸಾಗುವಂಥ ಅವಕಾಶವನ್ನು ಕೋವಿಡ್‌- 
19 ಒದಗಿಸಿದೆ. ಇಡಿಯ ಜಗತ್ತು ಸಾರ್ಸ್‌- 
ಕೋವಿ-2 ವಿರುದ್ಧದ ವ್ಯಾಕ್ತಿನ್‌ಗಾಗಿ 
ಕಾತರದಿಂದ ಕಾಯುತ್ತಿರುವಾಗ, ನಾವು 
ನಮ್ಮ ಕೈನಲ್ಲರುವ ವ್ಯಾಕ್ತಿನ್‌ ಅನ್ನು 
ಉಪಯೋಗಿಸಿಕೊಳ್ಳುವುದು ಮುಖ್ಯ- 
ಅದೆಂದರೆ, ಕೋವಿಡ್‌-19೨ ಮಹಾರೋಗದ 
ಜೊತೆಗೇ ಬಂದಿರುವ ದುರಂತವಾದ ಭಯ, 
ಸ್ವಾರ್ಥ ಮತ್ತು ಹಿಂಸೆಯ ವಿರುದ್ಧದ ಶಿಕ್ಷಣ. 
ಹಿಂದಿನ ತಪ್ಪುಗಆ೦ದ ಪಾಠ ಕಲತು, ಹೇಗೆ 
ನಮ್ಮ ಕೊರತೆಗಳನ್ನು ಮೀರಿ ವಿಪತ್ತುಗಳನ್ನು 
ಎದುರಿಸಲು ಸಿದ್ಧರಾಗಬೇಕು ಎಂಬುದನ್ನು 
ರಹಿಸುವುದರಿಂದ, ಸಾರ್ವಜನಿಕ ಶಿಕ್ಷಣ 
ಮತ್ತು ಆರೋಗ್ಯದ ಮೂಲಸೌಕರ್ಯಗಳ 
ಅಭವೃಧ್ಧಿಗಾಗಿ ದೀರ್ಪ್ವಕಾಲಅನ ಹೂಡಿಕೆ 
ಮಾಡುವುದರಿಂದ ಮತ್ತು ನಮ್ಮ 
ಸಮುದಾಯಗಳ ಒಳಗೆ ನಂಬಕೆ, 
ಆತ್ಕವಿಶ್ವಾಸ ಮತ್ತು ಪರಪ್ವರ ಗೌರವಗಳನ್ನು 
ಬೆಳೆಸುವುದರಿಂದ ನಾವು ಈ ಸಂಕಷ್ಟದ 
ಸನ್ನಿವೇಶವನ್ನು ಗೆಲ್ಲಬಹುದಾಗಿದೆ. 


ಪ್ರಮುಖ ಅಂಶಗಳು 


ರಾಷ್ಟ್ರವ್ಯಾಪಿ ಲಾಕ್‌ಡೌನ್‌ನಿಂದಾಗಿ ವಲಸೆ ಕಾರ್ಮಿಕರು ನಗರಗಳಂ೦ದ ಮನೆಗೆ ಹಿಂದಿರುಗಿರುವುದರಿಂದ ಗ್ರಾಮೀಣ 
ಭಾರತದಲ್ಲ ಕೋವಿಡ್‌-19 ಸೋಂಕು ವೇಗವಾಗಿ ಹರಡಿರಬಹುದು ಮತ್ತು ಹೆಚ್ಚಿರಬಹುದು. 

ಕೋವಿಡ್‌-19೨ ಸೋಂಕಗೆ ಒಳಗಾಗುವ ಸಾಧ್ಯತೆಯು ಯಾರಲ್ಲ ಅತಿ ಹೆಚ್ಚಾಗಿದೆಯೋ ಅವರನ್ನು ರಿವರ್ಸ್‌ 
ಕ್ಷಾರಂಟ್ಯಿನ್‌ಗೆ ಒಳಪಡಿಸಿ ರಕ್ಷಿಸುವುದು ಮತ್ತು ಅವರಿಗೆ ಸಮರ್ಪಕವಾದ ಮಾನಸಿಕ ಮತ್ತು ಸಾಮಾಜಕ 
ಬೆಂಬಲವನ್ನು ಸಮುದಾಯದಿಂದ ಒದಗಿಸುವುದು. 

ಸಾಮಾಜಕ ಮತ್ತು ಸಾಂಸ್ಕೃತಿಕ ಸಮಾರಂಭಗಳನ್ನು ಆದಷ್ಟೂ ಕಡಿತಗೊಳಸಬೇಕು. ಮತ್ತು ಅಗತ್ಯ ಸೇವೆಗಾಗಿ ಜನ 
ಸೇರುವ ಸಾಧ್ಯತೆ ಇರುವಲ್ಪ್ಲ ಸಹ ಅದನ್ನು ಆದಷ್ಟೂ ಹೊರಾಂಗಣದಲ್ಲ, ಗಾಳ ಹೆಚ್ಚು ಓಿಡಾಡುವಲ್ಲ ನಡೆಸುವುದು. 
ತನ್ಮೂಲಕ ಭೌತಿಕ ಸಂಪರ್ಕವನ್ನು ಕನಿಷ್ಠ ಮಟ್ಟಕ್ಕಿಳಸುವುದು. 

ಮೂಲಸೌಕರ್ಯಗಕಲ್ಪನ ಕೊರತೆಗಳನ್ನು ನಿವಾರಿಸುವುದು ಮತ್ತು ಜೊತೆಗೆ ಸಂದರ್ಭಾನುಸಾರವಾಗಿ 
ಧ್ಧನಿವರ್ಧಕಗಳು. ಸ್ಕಾರ್ಟ್‌ಘೋನ್‌ಗಳು. ಟ ವಿ ಗಳು ಮತ್ತು ಸಮುದಾಯ ರೇಡಿಯೋ ಕಾರ್ಯಕ್ರಮಗಳು 
ಇವುಗಳನ್ನು ಉಪಯೋಗಿಸಿ ಶೈಕ್ಷಣಿಕ ಅಗತ್ಯತೆಗಳನ್ನು ಪೂರೈಸುವುದು ಮತ್ತು ರೋಗದ ಕುರಿತು ಜಾಗೃತಿ 
ಮೂಡಿಸುವುದು. 

ವೈದ್ಯಕೀಯ ಸೌಕರ್ಯಗಕಲ್ಲನ ಕೊರತೆಯನ್ನು ತುಂಬಲು ಸೃಜನಶೀಲ ಕ್ರಮಗಳನ್ನು ಕೈಗೊಳ್ಳುವುದು: ಔಪಚಾರಿಕ 
ಮತ್ತು ಅನೌಪಚಾರಿಕ ಆರೋಗ್ಯ ಕಾರ್ಯಕರ್ತರನ್ನು ಶಿಕ್ಷಣ ಮತ್ತು ತರಬೇತಿಗಳ ಮೂಲಕ ಸಬಲಅೀಕರಿಸುವುದು. 
ಹಿಂದಿನ ತಷಪ್ಣುಗಳ೦ದ ಪಾಠ ಕಆಯುವ ಮೂಲಕ, ಸಾರ್ವಜನಿಕ ಶಿಕ್ಷಣ ಹಾಗೂ ಆರೋಗ್ಯದ 
ಮೂಲಸೌಕರ್ಯಗಳಕಲ್ಪ್ಲ ದೀರ್ಷಕಾಲದ ಹೂಡಿಕೆ ಮಾಡುವುದರಿಂದ ಹಾಗೂ ನಂಜಕೆ, ಆತ್ಯವಿಶ್ವಾಸ ಮತ್ತು ಪರಸ್ಪರ 
ನಂಜಕೆಗಳನ್ನು ಸಮುದಾಯಗಕಲ್ಲ ಬೆಳೆಸುವುದರಿಂದ ಗ್ರಾಮೀಣ ಭಾರತದಲ್ಪ್ಲನ ಸಂಕಷ್ಟಗಳನ್ನು ಮೀರಬಹುದಾಗಿದೆ. 


ಅಪ್ಪಣಿ: ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಬಳಸಿರುವ ಚಿತ್ರದ ಮೂಲ: https://pixabay.com/photos/lockdown-exodus-india-people-5061663/. 
Credits: balouriarajesh. License: CC-o. 


ಸುರಂಜನ್‌ ಭಟ್ಟಾಚಾರ್‌ಜ ಅವರು ಕ್ರಿಶ್ಚಿಯನ್‌ ಮೆಡಿಕಲ್‌ ಕಾಲೇಜು, ವೆಲ್ಲೂರು, ತಮಿಳುನಾಡು ಈ ಸಂಸ್ಥೆಯ ನಿರ್ದೇಶಕರಾಗಿದ್ದರು (2007-12). ಇದಕ್ಕೆ ಮುನ್ನ ಇದೇ ಸಂಸ್ಥೆಯ 
ಫಿಸಿಕಲ್‌ ಮೆಡಿಸಿನ್‌ ಮತ್ತು ರಿಹ್ಯಾಟಅಟೇಶನ್‌ ವಿಭಾಗದ ಮುಖ್ಯಸ್ಥರಾಗಿದ್ದರು. 


ಅನುವಾದ: ಬ ಆರ್‌ ಮಂಜುನಾಥ್‌ | ಪರಿಶೀಲನೆ: ಮಧುಕರ ಪುಟ್ಟಿ 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ನೂಲ್‌ ಸೈನ್‌ | ಜನವರಿ 2021 ' 101 


